ಕರ್ನಾಟಕ ವಿಧಾನ ಪರಿಷತ್‌ 


1 ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
3. ಉತ್ತರಿಸಬೇಕಾದ ದಿನಾಂಕ 


[0] 


ಡಾ ಜೈಮಾಲ ರಾಮಚಂದ್ರ 
1123 
13-03-2020 


ಶಂ 


ಉತ್ತರ 


ಕಳೆದ 03 ವರ್ಷಗಳಿಂದ 
ಮಹಾತ್ಮಗಾಂಧಿ ರಾಷ್ಟ್ರೀಯ ಉದ್ಯೋಗ 
ಖಾತ್ರಿ ಯೋಜನೆಯಡಿಯಲ್ಲಿ ಸಾಧಿಸಿರುವ 
ಗುರಿಗಳೇನು ಹಾಗೂ 
ಬಿಡುಗಡೆಗೊಳಿಸಲಾದ ಮೊತ್ತವೆಷ್ಟು; 


ಕಳೆದ 3 ವರ್ಷಗಳಿಂದ ಮಹಾತ್ಕಗಾಂಧಿ ನರೇಗಾ _; ಯೋಜನೆಯಡಿ 
ಸಾಧಿಸಿರುವ ಗುರಿ/ಪ್ರಗಕಿ ಮತ್ತು ಬಿಡುಗಡೆಯಾಗಿರುವ ಅನುದಾನದ 
ವಿವರಗಳು ಕೆಳಕಂಡಂತಿವೆ. (ಕೋಟಿಗಳಲ್ಲಿ) 


ವರ್ಷ ಕಾರ್ಮಿಕ | ಸಾಧನೆ | ಶೇಕಡಾ ಅನುದಾನ ಬಿಡುಗಡೆ 
ಆಯವ್ಯಯ ವಾರು 
(ಮಾನವ ಕೇಂದ್ರ | ರಾಜ್ಯ ಒಟ್ಟು 
ದಿನಗಳು) | 
2016-17 10 9.14 91.4% 1350.46 | 173271 | 3074.17 
2017-18 10 8.57 85.7% 275939 | 251.70 3011.09 
2018-19 10 10.45 104.5% | 2748.60 | 1045.91 | 379451 
2019-20 | 12 10435 | 8602 | 354197 | 78839 | 433036 


(ಆ) 


ಕಳೆದ 0 ವರ್ಷಗಳಿಂದ ಉದ್ಯೋಗ 


ಖಾತ್ರಿ ಯೋಜನೆಯಡಿಯಲ್ಲಿ ಎಷ್ಟು 
ಕುಟುಂಬಗಳಿಗೆ ಉದ್ಯೋಗವನ್ನು 
ನೀಡಲಾಗಿದೆ; 


ಮಹಾತ್ಯಗಾಂಧಿ ನರೇಗಾ ಯೋಜನೆಯಡಿ 2016-17ನೇ ಸಾಲಿನಲ್ಲಿ 18. 7] 
ಲಕ್ಷ್ಯ, 2017-18ನೇ ಸಾಲಿನಲ್ಲಿ 19.02 ಲಕ್ಷ್ಯ 2018-19ನೇ ಸಾಲಿನಲ್ಲಿ 21.08 
ಲಕ್ಷ ಮತ್ತು 2019-20ನೇ ಸಾಲಿನಲ್ಲಿ. (ಇಲ್ಲಿಯವರೆಗೆ) 21.74 ಲಕ್ಷ 
ಖಟುಂಗಳಿೆ ಉದ್ಯೋಗ ನೀಡಲಾಗಿದೆ. 


[@) 


ರಾಜ್ಯದಲ್ಲಿ ಸೆರೆಯಿಂದ ಆಸಿ-ಪಾಸ್ಟಿಗಳು 


ನಾಶವಾಗಿ ಬದುಕು 
ಕಟ್ಟಿಕೊಳ್ಳಲಾಗದವರಿಗೆ ಹೆಚ್ಚಿನ 
ಅನುದಾನ ನೀಡುವ ಮೂಲಕ 


ಉದ್ಯೋಗ ಸೃಷ್ಟಿ ಮಾಡುವ ಚಿಂತನೆ 
ಸರ್ಕಾರಕ್ಕಿದೆಯೆ; 


ಹೌದು. 

ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ ಒಂದು ಆರ್ಥಿಕ ಸಾಲಿನಲ್ಲಿ 
ಗ್ರಾಮೀಣ ಜನರಿಗೆ ಕನಿಷ್ಟ 100 ದಿನಗಳ ಉದ್ಯೋಗಾವಕಾಶ 
ಒದಗಿಸುವುದರ ಜೊತೆಗೆ ನೆರೆ/ಬರದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ 
ಕೇಂದ್ರ ಸರ್ಕಾರದ ಅನುಮೋದನೆಯೊಂದಿಗೆ ಹೆಚ್ಚುವರಿ ಕೂಲಿ ದಿನಗಳನ್ನು 
ನೀಡಿ ಉದ್ಯೋಗ ಸೃಜಿಸಲು ಯೋಜನೆಯ ಮಾರ್ಗಸೂಚಿಯಲ್ಲಿ ಅವಕಾಶ 
ಕಲ್ಲಿಸಲಾಗಿದ್ದು, ಅದರೆ ರಾಜ್ಯದಲ್ಲಿ ನೆರೆ/ಬರ ಪೀಡಿತ ಪ್ರದೇಶಗಳಲ್ಲಿ 
ಗ್ರಾಮೀಣ ಜನರಿಣೆ ಹೆಚ್ಚುವರಿ 50 ಮಾನವ ದಿನಗಳ ಉದ್ಯೋಗಾವಕಾಶ 
ನೀಡಲಾಗಿದೆ. 

ಅಲ್ಲದೇ, ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ ಸೃಜಿಸಿದ ಸಾರ್ವಜನಿಕ 
ಮೂಲಭೂತ ಆಸ್ತಿ-ಪಾಸ್ತಿಗಳ ನರೆ ಹಾಷಕಿಕಕುದೆ ಹಾನಿಯಾದಲ್ಲಿ, 
ಸದರಿ ಆಸ್ತಿ-ಪಾಸ್ತಿಗಳನ್ನು ಯೋಜನೆಯಡಿ ಪುನರ್‌ನಿರ್ಮಾಣ ಮಾಡಲು 
ಸಹ ಅವಕಾಶವಿರುತ್ತದೆ. 


(ಈ) 


ಈ ಯೋಜನೆಗೆ ಸಂಬಂಧಿಸಿದ 
ಕಾರ್ಯಕ್ರಮಗಳಡಿಯಲ್ಲಿ ಎಷ್ಟು 
ಕಾಮಗಾರಿಗಳನ್ನು 

ಪೂರ್ಣಗೊಳಿಸಲಾಗಿದೆ? (ಜಿಲ್ಲಾವಾರು 


ಮಾಹಿತಿ ನೀಡುವುದು) 


ಕಳೆದ 3 ವರ್ಷಗಳಿಂದ ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ 
ಪೂರ್ಣಗೊಂಡಿರುವ ಕಾಮಗಾರಿಗಳ ಜಿಲ್ಲಾವಾರು ವಿವರಗಳನ್ನು 


ಅನುಬಂಧ-1 ರಲ್ಲಿ ನೀಡಿದೆ. 


ಸಂಖ್ಯೆ: ಗ್ರಾಅಪ 38(118) ಉಖಾಯೋ 2019 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಅನುಬಂಧ-!1 
ವಿಧಾನ ಪರಿಷತ್ತಿನ ಚುಕಿ ಗುರುತಿಲ್ಲದ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1123 
ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ ಪೂರ್ಣಗೊಂಡಿರುವ ಕಾಮಗಾರಿಗಳ ಜಿಲ್ಲಾವಾರು ವಿವರಗಳು 


ಪೂರ್ಣಗೊಂಡಿರುವ ಕಾಮಗಾರಿಗಳ ಸಂಖ್ಯೆ - 


ಜಿಲ್ಲೆ 2019-20 
2016-17 2017-18 2018-19 
(ಡಿ:09-03-2020ರವೆರಣೆ) 


ಬಾಗಲಕೋಟಿ 13462 7205 4990 1550 


ಳ್ಳಾರಿ 24977 16482 10715 4970 
25656 18308 2447 
ಂಗಳೂರು ಗ್ರಾಮಾಂತರ 1164 
ಭಾವಾ I 
ದಾ 
23244 11087 4503 
16636 4541 
EN EN LN SL 


HM 
ಚ 
[) 


[eR 


Il 


ಜಿ 


&]೮ 
[2) 


EEE EIEN EEE 
AHL 4 


[sl s[s[s[=[5[ [=| 
ವ್ಯ 
್ವ 1 


AEE 
EE: 
[el 


L 
[೨3 


i 


ಉತ್ತರ ಕನ್ನಡ 6548 3993 534 
ವಿಜಯಪುರ 17979 10869 7107 2752 

30 [ಯಾದಗಿರಿ 15354 8693 6025 = 376 
528986 352175 197358 41345 


EECEEE 
3 
bl 
[2 


[3 
A 


